ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ : 20ನೇ ಮಾರ್ಚ್‌, 2020 


ಪ್ರವಾಸಿ ತಾಣಗಳ ಸೌಕರ್ಯ ಮತ್ತು ಅವುಗಳ ಅಭಿವೃದ್ಧಿಯ ಕುರಿತು 
ಶ್ರೀ ಟಿ. ಎ. ಶರವಣ(ವಿಧಾನಸಭೆಯಿಂದ ಚುನಾಯಿತರಾದವರು):- 


1374 (1648) ಮಾನ್ಯ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು ಈ 
ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದಲ್ಲಿ ಎಷ್ಟು ಪ್ರವಾಸಿ ತಾಣಗಳಿವೆ ಮತ್ತು ಅವುಗಳಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡಂತಹ ಪ್ರವಾಸಿ ತಾಣಗಳ ಸಂಖ್ಯೆ 


ಟಿ 


ಎಷು ; 


ಟಿ 


(ಆ) ಈ ಎಲ್ಲಾ ಪ್ರವಾಸಿ ತಾಣಗಳು ಪ್ರವಾಸಿಗರಿಗೆ ಅನುಕೂಲತೆಗಳ ದೃಷ್ಟಿಯಿಂದ ಮೂಲಭೂತ ಸೌಕರ್ಯಗಳನ್ನು ಹೊಂದಿವೆಯೆ; 
ಹಾಗಿದ್ದಲ್ಲಿ, ಪ್ರಸ್ತುತ ರಾಜ್ಯವು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ದೇಶದಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ; 


(ಇ) ಪ್ರವಾಸಿ ಚುಟುವಟಿಕೆಗಳಿಂದ ಪರೋಕ್ಷವಾಗಿ ಈ ಕ್ಷೇತ್ರದಲ್ಲಿ ಇಂದಿನ ಉದ್ಯೋಗ ಸೃಷ್ಟಿಯ ಶೇಕಡ ಪ್ರಮಾಣ ಎಷ್ಟು ; 


(ಈ) ರಾಜ್ಯದ ಜಿಡಿಪಿಗೆ ಪ್ರವಾಸೋದ್ಯಮ ಇಲಾಖೆಯು ನೀಡುತ್ತಿರುವ ಕೊಡುಗೆ ಎಷ್ಟು ; ಇದನ್ನು ಉತ್ತಮಗೊಳಿಸಲು ಸರ್ಕಾರವು 
ತೆಗೆದುಕೊಂಡ ಕ್ರಮಗಳಾವುವು ; 


(ಉ) ಪ್ರವಾಸಿಗರ ಸಂಖ್ಯೆ ಅಧಿಕವಾಗಲು ಮತ್ತು ಇದನ್ನು ಒಂದು ಉದ್ಯಮವನ್ನಾಗಿ ಬೆಳೆಸಲು ಇಲಾಖೆಯ ಮುಂದಿರುವ 
ಸವಾಲುಗಳೇನು ; ಇದಕ್ಕೆ ಪ್ರವಾಸೋದ್ಯಮ ನೀತಿಯಲ್ಲಿ ಕಂಡುಕೊಳ್ಳಲಾದ ಮಾರ್ಗೋಪಾಯಗಳಾವುವು ? 


